ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 


1300 


"| ಸದಸ್ಯರ ಹೆಸರು ಶ್ರೀ ಕೆ.ಎ. ತಿಷ್ಟೇಸ್ವಾಮಿ (ನಾಮ ನಿರ್ದೇಶನ 
ಹೊಂದಿದವರು) 
ಉತ್ತರಿಸುವ ದಿನಾಂಕ 08.03.2022 


ಉತ್ತರಿಸುವ ಸಚಿವರು 


ಮಾನ್ಯ ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 


ಪ್ರ.ಸಂ. ಪ್ರಶ್ನೆಗಳು ಉತ್ತರ 

ಅ) | ರಾಜ್ಯದ ಕೈಗಾರಿಕೆ ಅಭಿವೃದ್ಧಿಯಲ್ಲಿ 
ಸರ್ಕಾರೇತರ ವಲಯದಲ್ಲಿ ಸೂಕ್ಷ, 
ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ | 
ಘಟಕಗಳ ವಲಯ, ಉದ್ಯೋಗ 
ಒದಗಿಸುವ ಪ್ರಮುಖ ಹ 
ವಲಯವಾಗಿರುವುದು' ಸರ್ಕಾರದ 
ಗಮನಕ್ಕೆ ಬಂದಿದೆಯೆಣ; 

ಆ) |ಹಾಗಿದ್ದಲ್ಲಿ, ಎಂಎಸ್‌ಎಂಇ | ಎಂಎಸ್‌ಎಂಇ ಕಾಯಿದೆ-2006 ಅಡಿಯಲ್ಲಿ ರಾಜ್ಯದಲ್ಲಿ 

' | ಕಾಯಿದೆ-2006 ಅಡಿಯಲ್ಲಿ |! ನೋಂದಾಯಿತವಾಗಿರುವ:- ಸೂಕ್ತ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ 
ರಾಜ್ಯದಲ್ಲಿ ಘಟಕಗಳ ಜಿಲ್ಲಾವಾರು ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 
ನೋಂದಾಯಿತವಾಗಿರುವ ಸೂಕ್ಷ, ನ p oh 
ಸಣ್ಣ. ಮತ್ತು ಮಧ್ಯಮ ಕೈಗಾರಿಕಾ 
ಘಟಕಗಳೆಷ್ಟು: (ಜಿಲ್ಲಾವಾರು: 
ಪೂರ್ಣ ವಿವರ ನೀಡುವುದು) 0 | 

(ಇ | ಈ ಘಟಕಗಳಲ್ಲಿ" ಕಳೆದ 3 ಈ ಘಟಕಗಳಲ್ಲಿ ಕಳೆದ 3 ವರ್ಷಗಳಲ್ಲಿ ಹೂಡಿಕೆಯಾಗಿರುವ ಬಂಡವಾಳ 
ವರ್ಷಗಳಲ್ಲಿ ಹೂಡಿಕೆಯಾಗಿರುವ ಮತ್ತು ಈ ಘಟಕಗಳಿಂದ ಸೃಜಿಸಲಾಗಿರುವ ಉದ್ಯೋಗಗಳ ಜಿಲ್ಲಾವಾರು 
ಬಂಡವಾಳಸೆಷ್ಟು: ಈ | ವಿವರಗಳನ್ನು ಅನುಬಂಧ-2, 3 ಮತ್ತು 4ರಲ್ಲಿ ನೀಡಲಾಗಿದೆ. 
ಘಟಕಗಳಿಂದ ಸೃಜಿಸಲಾಗಿರುವ - ನ - 
ಉದ್ಯೋಗಗಳೆಷ್ಟು: (ಜಿಲ್ಲಾವಾರು 
ಪೂರ್ಣ ಮಾಹಿತಿ ನೀಡುವುದು) 

(ಈ), | ರಾಜ್ಯದಲ್ಲಿ ಕೋವಿಡ್‌ ಸೋಂಕು | ರಾಜ್ಯದಲ್ಲಿ ಕೋವಿಡ್‌ ಸೋಂಕು ಹರಡುವಿಕೆ ಹಿನ್ನೆಲೆಯಲ್ಲಿ ವಿಧಿಸಲಾದ 
ಹರಡುವಿಕೆ ಹಿನ್ನೆಲೆಯಲ್ಲಿ | ಸಂಪೂರ್ಣ ಲಾಕ್‌ಡೌನ್‌ನಿಂದ ಬಹಳಷ್ಟು ಸೂಕ್ಷ, ಸಣ್ಣ ಮತ್ತು ಮಧ್ಯಮ 
ವಿಧಿಸಲಾದ ಸಂಪೂರ್ಣ | ಉದ್ಯಮಗಳು ಬಾಧಿತವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತದೆ. 
ಲಾಕ್‌ಡೌನ್‌ನಿಂದ ಬಹಳಷ್ಟು . 
ಸೂಕ್ಷ, ಸಣ್ಣ ಮತ್ತು ಮಧ್ಯಮ | ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆ ಅಡಿಯಲ್ಲಿ ಇವುಗಳನ್ನು 
ಉದ್ಯಮಗಳು ಪುನ:ಶ್ವೇತನಗೊಳಿಸಲು : ಹಮ್ಮಿಕೊಂಡಿರುವ ಯೋಜನೆಗಳು. ಈ 
ಬಾದೀತವಾಗಿರುವುದು ಸರ್ಕಾರದ ಸಳಗಸಲಿ ಟ್ಟ: 
ಗಮನಕ್ಕೆ ಬಂದಿದೆಯೆ? 


ಹಾಗಿದ್ದಲ್ಲಿ, ಕೇಂದ್ರ ಮತ್ತು ರಾಜ್ಯ 
ಸರ್ಕಾರಗಳ ಯೋಜನೆ ಅಡಿಯಲ್ಲಿ 
ಇವುಗಳನ್ನು ಪುನ:ಶ್ಲೇತನಗೊಳಿಸಲು 
ಹಮ್ಮಿಕೊಂಡಿರುವ ಯೋಜನೆಗಳು 
ಯಾವುವು: 


ಹಂದ ಸತಾರ ಪೂಜನ! 


ಕೇಂದ್ರ ಸರ್ಕಾರ ಘೋಷಿಸಿರುವ “ಆತ್ಮ ನಿರ್ಭರ ಭಾರತ ಅಭಿಯಾನ” ದ 
ಅಡಿಯಲ್ಲಿ ಅತೀ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು 
ಪುನಶ್ನೇತನಗೊಳಿಸಲು ಮತ್ತು ಉದ್ಯಮಗಳಿಗೆ ಆರ್ಥಿಕ ಹರನ ನೀಡುವ 
ಯೋಣನೆಯಲ್ಲಿ ಈ ಸಭಗಿನ ನೆರವುದೊರೆತಿದೆ. 


ಕಳೆದ 3 ವರ್ಷಗಳಲ್ಲಿ ಈ 
ಘಟಕಗಳಿಗೆ ನೀಡಿರುವ ಆರ್ಥಿಕ 
ನೆರವು, ಸೌಲಭ್ಯ ಸಹಾಯಧನ 
ಮುಂತಾದವುಗಳು ಯಾವುವು; 
(ಪೂರ್ಣ ಮಾಹಿತಿ ನೀಡುವುದು) 


ಜಿಲ್ಲಾವಾರು ವಿವರಗಳನ್ನು ಅನುಬಂಧ-5 ರಲ್ಲಿ ನೀಡಲಾಗಿದೆ 


ಭಾರತ ಸರ್ಕಾರವು “ಇ.ಸಿ.ಎಲ್‌.ಜಿ"-ಎಮರ್ಜೆನ್ನಿ ಕ್ರೆಡಿಟ್‌ ಲೈನ್‌ ಗ್ಯಾರಂಟಿ 
ಯೋಜನೆಯನ್ನು ಜಾರಿಗೆ ತಂದಿದ್ದು ಇದರನ್ವಯ ಫೆಬ್ರವರಿ 2020ರ 
ಅಂತ್ಯಕ್ಕೆ ಬ್ಯಾಂಕ್‌ಗಳಲ್ಲಿ ಬಾಕಿ ಇರುವ ಎಂ.ಎಸ್‌.ಎಂ.ಇ ಘಟಕಗಳ 
ಸಾಲದ ಮೊತ್ತಕ್ಕೆ ಶೇ 20% ರಷ್ಟು ಹೆಚ್ಚುವರಿ ಸಾಲವನ್ನು ಯಾವುದೇ 
ಹೆಚ್ಚುವರಿ ಖಾತರಿ ಇಲ್ಲದೇ ನೀಡುವ ಯೋಜನೆಯನ್ನು ಜಾರಿಗೆ 
ತಂದಿರುತ್ತದೆ. ಇದರಡಿಯಲ್ಲಿ ಇದುವರೆಗೆ ಬ್ಯಾಂಕ್‌ಗಳು ನಾರುವ; ಸಾಲದ 
ವಿವರಗಳು ಈ ಕೆಳಗಿನಂತಿವೆ. 


ಒಟ್ಟಿ ಸಾಲದ 
ಒಟ್ಟಿ ಮೊತ್ತ 
ಘಟಿಕಗಳು ರೂ.ಲಕ್ಷಗಳಲ್ಲಿ 
ಸಾಲ ಮಂಜೂರಾತಿ 1,69,280 573,805.15 
`ಸಾಲ ಬಿಡುಗಡೆ "| 148662- "| 490,049.41 


ರಾಜ್ಯ ಸರ್ಕಾರದ ಯೋಜನೆ: 


ಕೊರೋನದಿಂದ : ಅತಂತ್ರವಾಗಿರುವ ಸಣ್ಣ ಕೈಗಾರಿಕೆಗಳಿಗೆ ರಾಜ್ಯ 
ಸರ್ಕಾರದಿಂದ ಈ ಕೆಳಗಿನ ಯೋಜನೆ ರೂಪಿಸಲಾಗಿರುತ್ತದೆ. 


1. ಇಂಧನ ಇಲಾಖೆಯು ಸೂಕ್ಷ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ 
ಏಪ್ರಿಲ್‌ ಮತ್ತು ಮೇ 2020' ತಿಂಗಳ ಬೇಡಿಕೆ ಶುಲ್ಕ ಮತ್ತು ಸ್ಥಿರ 
ಶುಲ್ಕವನ್ನು ಮನ್ನಾ ಮಾಡಿರುತ್ತದೆ. ' 

2. ಇಂಧನ ಇಲಾಖೆಯು ವಿದ್ಯುತ್‌ ಬಿಲ್‌ನ್ನು ಪ್ರಾಮಾಣಿಕವಾಗಿ ನಿಗದಿತ 
ಅವಧಿಯೊಳಗೆ ಪಾವತಿಸುವ ಕೈಗಾರಿಕೆಗಳಿಗೆ ರಿಯಾಯಿತಿಯನ್ನು 
ನೀಡಿರುತ್ತದೆ. ಹೆಚ್‌ಟಿ ಗರಿಷ್ಠ ಮಿತಿ ರೂ.1 ಲಕ್ಷ ಎಲ್‌ಟಿ ಗರಿಷ್ಟ ಮಿತಿ 
ರೂ.10,000/- 


1 ರಿಂದ 5 ದಿನದೊಳಗೆ ಶೇ 1% ರಿಯಾಯಿತಿ 
ಪಾವತಿಸಿದಲ್ಲಿ 

6 ರಿಂದ 15 ದಿನದೊಳಗೆ ಶೇ ೦.5% ರಿಯಾಯಿತಿ 
ಪಾವತಿಸಿದಲ್ಲಿ 

15 ರಿಂದ 30 ದಿನದೊಳಗೆ ಯಾವುದೇ ರಿಯಾಯಿತಿ 
ಪಾಪತಿಸಿದಲ್ಲಿ, ಇರುವುದಿಲ್ಲ 


3. ಕರ್ನಾಟಿಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು 
ಉದ್ಯಮಶೀಲರು ತಮಗೆ ಹಂಚಿಕೆಯಾದ ನಿವೇಶನಗಳ ಕಂತು 
ಮಾರ್ಜ್‌, ಏಪ್ರಿಲ್‌ ಮತ್ತು ಮೇ 2020 ತಿಂಗಳಲ್ಲಿ ಪಾವತಿಸದಿದ್ದಲ್ಲಿ ಆ 
ಪಾವತಿಯನ್ನು ಕ್ರಮವಾಗಿ 3 ತಿಂಗಳು ಮುಂದೂಡಲಾಗಿದೆ ಮತ್ತು ಈ 
ಮೊತ್ತಕ್ಕೆ ಯಾವುದೇ ಬಡ್ಡಿಯನ್ನು ವಿಧಿಸುವುದಿಲ್ಲ. 


4. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ವಿಗಮವು 
ಉದ್ಯಮಶೀಲರು ತಮಗೆ ಹಂಚಿಕೆಯಾದ ನಿವೇಶನಗಳ ಕಂತು, 
ಮಳಿಗೆಗಳ ಬಾಡಿಗೆ ಮತ್ತು ನೀರಿನ ಶುಲ್ಕಗಳ ಏಪ್ರಿಲ್‌, ಮೇ ಮತ್ತು 
ಜೂನ್‌: 2020 ತಿಂಗಳುಗಳ ಕಂತನ್ನು ಈ ಕೆಳಗಿನಂತೆ ಪಾವತಿಸಲು 
ಅವಕಾಶ " ಕಲ್ಪಿಸಲಾಗಿದೆ. 'ಇದಕೆ ಯಾವುದೇ ಬಡ್ಡಿಯನ್ನು: 
ವಿಧಿಸಲಾಗುವುದಿಲ್ಲ. 


ಏಪಿಲ್‌ 2020 ತಿಂಗಳ ಕಂತು | ಜೂನ್‌ 2020 ತಿಂಗಳ ಕಂತಿನ ಜೊತೆ 
. ಪಾವತಿಸತಕ್ಕದ್ದು 
ಮೇ 2020 ತಿಂಗಳ ಕಂತು ಜುಲೈ 2020 ತಿಂಗಳ ಕಂತಿನ ಜೊತೆ 
- ಪಾವತಿಸತಕ್ಕದ್ದು - 
ಜೂನ್‌ 2020 ತಿಂಗಳ ಕಂತು ಆಗಸ್ಟ್‌ 2020 ತಿಂಗಳ ಕಂತಿನ ಜೊತೆ 
ಪಾವತಿಸತಕ್ಕದ್ದು 


ಕೊರೋನಾ 2ನೇ ಅಲೆಯ ನಂತರ ರಾಜ್ಯ ಸರ್ಕಾರದ ಇಂಧನ ಇಲಾಖೆಯು 
ದಿನಾಂಕ 26.06.2021ರ ಆದೇಶದಂತೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ 
ಕೈಗಾರಿಕೆಗಳು ಪಾವತಿಸಬೇಕಾದ ಮೇ ಮತ್ತು ಜೂನ್‌ 2021 ತಿಂಗಳ ಬೇಡಿಕೆ/ 
ನಿಗದಿತ ಶುಲ್ಕವನ್ನು ಮನ್ನಾ ಮಾಡಿರುತ್ತದೆ. 


(ಉ) 


ರಾಜ್ಯದಲ್ಲಿ ಈ ಉದ್ಯಮಗಳಿಂದ 
ಜನತೆಗೆ ಲಭ್ಯವಾಗುತ್ತಿರುವ 
ಉದ್ಯೋಗಗಳೆಷ್ಟು? (ಳೆದ 3 
ವರ್ಷಗಳ ' ಮಾಹಿತಿಯನ್ನು 
ಜಿಲ್ಲಾವಾರು ನೀಡುವುದು) 


ರಾಜ್ಯದಲ್ಲಿ ಈ ಉದ್ಯಮಗಳಿಂದ 
ಉದ್ಯೋಗಗಳ ಕಳೆದ 3 ವರ್ಷಗಳ ಜಿಲ್ಲಾವಾರು ಮಾಹಿತಿಯನ್ನು 
ಅನುಬಂಧ-2, ಅನುಬಂಧ-3 ಮತ್ತು ಅನುಬಂಧ-4 ರಲ್ಲಿ ನೀಡಲಾಗಿದೆ. 


ಜನತೆಗೆ ಅಭ್ಯವಾಗುತಿರುವ 


ಸಿಐ 65 ಸಿಎಸ್‌ ಸಿ 2022 


Pe 
೦.ಟಿ"ಬಿ)) 


ಮಾನ್ಯ ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ 
ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 


ಮಾನ್ಯ ವಿಧಾನ ಪರಿಷತ್ತು ಸದಸ್ಯರಾದ ಶ್ರೀ ಕೆ.ಎ. ತಿಪ್ಪೇಸ್ವಾಮಿ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸಂಖ್ಯೆ: 1300ಕ್ಕೆ ಅನುಬಂಧ -1 


NUMBER OF MSMES REGISTERED IN UDYAM REGISTRATION PORTAL AS 
PER MSMED ACT 2006 


S1 No.- District Name Micro Small Medium Total 

1 | BAGALKOT 9,720 202 14 9,936 
2 | BALLARI ) 10,586 612 62 11,260 
3 | BELAGAVI | 30,492 685 51 31,228 
4 | BENGALURU (RURAL) 23,072 1,086 145 24,303 
5 | BENGALURU (URBAN) 1,33,085 10,071 1,324 1,44,480 
6 | BIDAR 5,970 158 10 6,138 
7 | CHAMARAJNAGAR | 2,943 77 3 3,023 
8 | CHIKBALLAPUR 5,052 171 10 5233 
9 | CHIKKAMAGALURU 5,092 179 12 5283 
10 | CHITRADURGA 5,147 211 12 5,370 
11 | DAKSHIN KANNAD 17,893 797 83 18,773 
12 | DAVANGERE 8,446 317 14 8,777 
13 | DHARWAD 4 18,652 648 74 19,374 
14 | GADAG 4,795 139 3 4,937 
15 | HASSAN X 8,567 316 8 8,891 
16 | HAVERI 6,098 214 10 6,322 
17 } KALABURAGI 7,531 373 31 7,935 
18 | KODAGU 3,106 108 9 3,223 
19 | KOLAR { 6,209 276 21 6,506 
20 | KOPPAL 4,482 268 18 4,768 
21 | MANDYA 7,245 236 5 7,486 

22 | MYSURU 20,336 826 72 21,234 
23 | RAICHUR 6,414 467 40 6,921 
24 | RAMANAGARA 5,426 232 21 5,679 
25 | SHIVAMOGGA 10,015 346 23 10,384 
26 | TUMAKURU 11,839 467 | 36 12,342 
27 | UDUPI 9,101 463 44 9,608 
28 | UTTAR KANNAD 8,386 161 6 8,553 
29 | VIJAYANAGAR 123 3 - 126 
30 | VIJAYAPURA 10,332 282 21 10,635 
31 | YADGIR 4717 106 5 4,828 
Total: 4,10,872 20,497 2,187 4,33,556 


ಮಾನ್ಯ ವಿಧಾನ ಪರಿಷತ್ತು ಸದಸ್ಯರಾದ ಶ್ರೀ ಕೆ.ಎ. ತಿಪ್ಪೇಸ್ವಾಮಿ ಇವರ ಚುಕೆ ಗುರುತಿಲ್ಲದ ಪ್ರಶ್ನೆ 
ಸಂಖ್ಯೆ: 1300ಕ್ಕೆ ಅನುಬಂಧ -2 


NO. OF MSMES ESTABLISHED, INVESTMENT DONE AND EMPLOYMENT PROVIDED DURING 2018-19 


2018-19 
MICRO SMALL MEDIUM 
# DISTRICT ” ೫ 
No. oF | Seer | EMPLOY | Cr | mex | EMPLOY | oy | mene |zurioy 
Rs.lakhs UNITS Rs.lakhs UNITS | Rs.lakhs MENT 
1 | BAGALKOT 456 1,196 1,670 1 5 618 104 ಪ 
2 | BALLARI 447 1,804 3,185 36 4,280 638 7 3,718 385 
3 | BELAGAVI 1,453 4,648 6,511 16 2,037 245 1 43 15 
4 | BENGALURU (RURAL) 1,274 7,428 8,688 46 9,516 1,221 2 3,908 58 
5 | BENGALURU (URBAN) 7,628 37,819 55,956 337 38,796 10,007 29 13,640 1,554 
6 | BIDAR 177 482 1,084 7 2,945 163 § 
7 | CHAMARAJNAGAR 141 373 596 3 465 25 ಜಿ 
8 | CHIKBALLAPUR , 295 1,472 1,521 5 339 42 - 
9 | CHIKKAMAGALURU 196 838 7,041 6 764 61 2 806 45 
10 | CHITRADURGA 189 604 3,141 4 168 40 - 
11 | DAKSHIN KANNAD 826 3,258 5,311 27 3,786 403 3 483 43 
12 | DAVANGERE 267 811 1,427 8 342 58 ಈ 
13 | DHARWAD 1,003 2,742 5,489 25 2,610 703 3 3,433 106 
14 § GADAG 297 708 1,051 5 184 73 - 
15 | HASSAN 336 1,868 4,036 10 1,231 178 ಜಿ 
16 | HAVERI 225 528 1,663 14 2,030 177 - 
17 | KALABURAGI 278 1,284 1,839 9 971 73 1 50 20 
18 | KODAGU 117 592 521 6 311 64 _ 
19 | KOLAR 435 2,112 3673 18 2,743 389 ನ್‌ 
20 | KOPPAL 164 521 572 9 1,871 148 - 
21 | MANDYA 294 805 2,857 11 609 95 3 
22 | MYSURU 1,012 2,885 8,600 29 6,166 585 ಡು 
23 | RAICHUR 308 942 1,687 18 1,395 307 3 429 42 
24 | RAMANAGARA 327 1,145 1,461 8 2,551 240 ಈ 
25 | SHIVAMOGGA 434 1,439 2,881 14 910 134 Bl 
26 | TUMAKURU 587 2,317 9,395 14 1,946 148 1 3 14 
27 | UDUPI 409 1,762 2,070 16 4,528 279 2 514 48 
28 | UTTAR KANNAD 325 845 1,331 4 111 49 ಛಿ; 
29 | VIJAYAPURA 467 1,785 5,291 6 297 281 1 1,330 10 
30 | YADGIR 113 282 675 4 397 56 E 
TOTAL 20,480 | 85,297 | 1,50,223 720 94,916 16,986 55 | 28,357 2,340 


ಮಾನ್ಯ ವಿಧಾನ ಪರಿಷತ್ತು ಸದಸ್ಯರಾದ ಶ್ರೀ ಕೆ.ಎ. ತಿಪ್ಪೇಸ್ವಾಮಿ ಇವರ ಚುಳೆ ಗುರುತಿಲ್ಲದ ಪ್ರಶ್ನೆ 
ಸಂಖ್ಯ: 1300ಕೆ ಅನುಬಂಧ -3 


NO. OF MSMES ESTABLISHED, INVESTMENT DONE AND EMPLOYMENT PROVIDED DURING 2019-20 


2019-20 
MICRO SMALL MEDIUM 
# DISTRICT 
NO.oF | ens | SMPLOY | oy | mene | EMPLOY | op | ene | zxetor 
Rs.lakhs UNITS Rs.lakhs UNITS Rs.lakhs MENT 
1 | BAGALKOT » 723 1,364 2,949 6 525 71 2 
2 | BALLARI 547 2,413 3,262 20 5,136 318 1 175 20 
3 | BELAGAVI 1,622 3,710 7,242 13 3,891 218 2 4,937 786 
4 | BENGALURU (RURAL) 1,341 5,283 11,577 26 5,763 519 3 2,398 383 
5 | BENGALURU (URBAN) 8777 | 31,398 60,697 193 26,577 5,988 12 7,137 | 1371 
6 | BIDAR 226 736 1,413 5 647 73 UE 
7 | CHAMARAJNAGAR 136 498 643 2 344 33 F 
8 | CHIKBALLAPUR 337 1,501 1,953 6 3,744 311 3 
9 | CHIKKAMAGALURU 255 772 1,240 6 2,413 50 1 2,395 25 
10 | CHITRADURGA 295 821 1,413 6 793 91 1 1,290 10 
11 | DAKSHIN KANNAD 934 2,659 4,348 11 1,242 233 1 2,093 100 
12 | DAVANGERE 425 1,186 2,415 8 2,020 81 2 4,481 30 
13 | DHARWAD 1,183 3,262 19,229 11 4,085 247 2 301 85 
14 | GADAG 399 980 11,032 5 363 39 - 
15 | HASSAN 489 1,545 2,944 6 1,113 71 - 
16 | HAVERI 216 543 14,664 3 40 10 1 153 20 
17 | KALABURAGI 272 867 8,247 11 927 98 1 2,998 30 
18 | KODAGU 192 681 930 5 308 75 - 
19 | KOLAR 589 1,904 2,904 12 3,357 169 1 1,745 25 
20 | KOPPAL 251 839 1,139 4 1,126 134 § 
21 | MANDYA 398 1,249 2,381 1 19 60 1 1,240 12 
22 | MYSURU 1,149 2,893 5,909 25 6,122 632 - 
23 | RAICHUR 340 981 12,963 6 571 74 2 373 49 
24 | RAMANAGARA 352 2,136 1,592 6 1,300 103 - 
25 | SHIVAMOGGA 482 1,718 2,753 13 1,407 202 - 
26 | TUMAKURU 676 2,743 4,760 15 1,524 238 - 
27 | UDUPI 481 1,773 2,086 14 3,823 956 1] 754 251 
28 | UTTAR KANNAD 438 1,245 1,984 1 F 10 E 
29 | VIJAYAPURA 584 1,253 3,356 8 2,862 122 - 
30 | YADGIR 181 289 1,116 2 206 17 7] 
TOTAL 24,290 | 79,245 | 1,99,141 450| 82248 11,243 32| 32469} 3,197 


ಮಾನ್ಯ ವಿಧಾನ ಪರಿಷತ್ತು ಸದಸ್ಯರಾದ ಶ್ರೀ ಳೆ.ಎ-ತಿಪ್ಪೇಸ್ಕಾಮಿ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸಂಖ್ಯೆ: 1300ಕ್ಕೆ ಅಮುಬಲಧ -4 


NO. OF MSMES ESTABLISHED, INVESTMENT DONE AND EMPLOYMENT PROVIDED DURING 2020-21 


2020-21 
MICRO SMALL MEDIUM 
# DISTRICT _ 
No. or | Pens | SMPLOY | QF | mens | EMLOY | op | Meme | zuvioy 
Rs.lakhs UNITS Rs.lakhs UNITS | Rs.lakhs MENT 
1 | BAGALKOT 1,077 2,792 5,489 8 1,931 294 - 
2 | BALLARI 1,214 3,180 7,213 14 1,649 484 - 
3 | BELAGAVI 3,868 8,561 42,190 24 7,082 648 4,800 10 
4 | BENGALURU (RURAL) 2,815 5,752 24,910 26 5,318 561 2 468 22 
5 | BENGALURU (URBAN) 19,771 41,302 1,18,467 118 21,057 1,926 11 6,349 1,075 
6 | BIDAR 511 1,813 7,247 12 2,665 174 - 
7 | CHAMARAJNAGAR 289 335 1,242 3 [ 1,213 , 50 - 
8 | CHIKBALLAPUR 617 4,669 3,401 5 1,384 38 1 1,700 25 
9 | CHIKKAMAGALURU 723 1,947 3,129 6 289 73 - 
10 | CHITRADURGA 774 1,413 3,969 3 404 21 - 
11 | DAKSHIN KANNAD 1,958 3,816 17,150 8 650 65 - 
12 | DAVANGERE 1,092 2,499 5,786 8 1,048 159 - 
13 | DHARWAD 2,131 3,632 29,083 22 2,720 276 1 1,800 75 
14 | GADAG 483 1,133 2,610 6 791 60 - 
15 | HASSAN 932 2,341 8,656 11 873 186 - 
16 | HAVERI 615 1,526 3,328 4 506 25 - 
17 | KALABURAGI 1,092 4,593 10,644 17 3,467 209 1 3,221 30 
18 | KODAGU 340 716 2,990 2 210 35 i - 
19 | KOLAR 800 2,286 9,564 14 1,407 148 * - 
20 | KOPPAL 445 3,305 3,136 13 1,578 162 - 
21 | MANDYA 856 2,089 5,291 8 1,250 271 - 
22 | MYSURU 2,030 3,907 20,073 14 2,429 301 3 2,728 61 
23 | RAICHUR 575 1,297 6,145 18 2,220 276 1 1,665 86 
24 | RAMANAGARA 586 2,181 8,623 2 247 28 - 
25 | SHIVAMOGGA 1,044 2,380 4,839 31 1,434 17 - 
26 | TUMAKURU 1,388 3,663 8,676 14 1,669 376 - 
27 | UDUPI 1,026 3,581 6,035 6 1,291 50 - 
28 | UTTAR KANNAD 968 2,312 4,543 9 1,882 145 - 
29 | VIJAYAPURA 1,318 2,970 8,570 9 1,890 113 2 3,426 117 
30 | YADGIR 552 1,011 9,630 3 1,162 35 - 
TOTAL 51,890 1,23,002 | 3,92,629 a10f 71,717 7,206 23 | 26,157 1,501 


ಮಾನ್ಯ ವಿಧಾನ ಪರಿಷತ್ತು ಸದಸ್ಯರಾದ ಶ್ರೀ ಕೆ.ಎ. ತಿಪ್ಪೇಸ್ವಾಮಿ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸಂಖ್ಯೆ: 1300ಕ್ಕೆ ಅನುಬಂಧ -5 


EMERGENCY CREDIT LINE GUARANTEE SCHEME LOAN SANCTIONED 
AND RELEASED 
LOAN SANCTIONED LOAN RELEASED 
# DISTRICT No. of Loan in No. of Loan in 
accounts Rs. Lakhs accounts Rs. Lakhs 
1 | Bagalkot 4,268 6,639.00 4,268 6,639.00 
2 | Bellary 4,893 18,803.00 4,531 16,138.00 
3 | Belguam- 33,870 51,491.00 25,802 42,378.00 
4 | Bangalore (U) 21,266 | 2,35,138.00 16,044 | 1,89,792.00 
5 | Bangalore (R} 3,053 | 29,007.74 2,421| 27,634.74 
6 | Bidar j 4,730 9,080.00 4,684 9,002.00 
7|CH Nagar ಹ ೭ - - 
8 | Chikmagalur 1,032 1,346.64 1,009 1,167.34 
9 |.Chikkkaballapur 1,032 1,346.64 1,009 1,167.34 
10 | Chitradurga 7,583 18,127.00 5,124 12,248.00 
11 | D.Kannada 12,843 49,091.46 11,995 36,102.00 
12 | Davangere 4,227 7,242.45 4,227 7,242.45 
13 | Dharwad 7,700 6,622.89 7,700 6,240.72 
14 | Gadag 2,253 3,281.35 2,138 "2,693.49 
15 | Hassan 6,915 11,154.00 6,915 11,154.00 
16 | Haveri 1,671 8,557.90 1,671 8,557.90 
17 | Kalburgi 3,549| 12,209.52 2,826 9,837.68 
18 | Kodagu 2,669 3,000.00 2,043 2,475.00 
19 | Kolar 1,604 3,090.25 1,402 2,724.91 
20 | Koppal 1,968 2,932.51 1,889 2,867.21 
21 | Mandya 3,478 9,294.62 3,478 9,294.62 
22 | Mysore 7,329 12,930.00 7,046 12,750.00 
23 | Raichur 2,290 10,263.39 2,290 10,263.39 
24 | Ranianagara 1,978 4,538.00 1,978 4,538.00 
25 | Shimoga 8,405 18,328.00 | . 8,322 17,816.00 
26 | Tumukur 1,883 8,846.72 1,883 8,846.72 
27 | Udupi 7,765 22,981.14 6,941 22,016.97 
28 | U.Kannada 9,026 8,461.93 9,026 8,401.93 
29 | Vijayapur - - - - 
30 | Yadgir - - - - 
Total 3 1,69,280 | 5,73,805.15 i 1,48,662 | 4,90,049.41 


